ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ' : 1974 
ಶ್ರೀ ಎನ್‌.ಎಸ್‌.ಬೋಸ್‌ರಾಜು (ವಿಧಾನ ಸಭೆಯಿಂದ 
ಸದಸ್ಯರ ಹೆಸರು ad 
ಚುನಾಯಿತರಾದವರು) | ಸ 
ಉತ್ತರಿಸಬೇಕಾದ ದಿನಾಂಕ . 26-03-2020 
" ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
§ ಹಮೇ 
ಪ್ರಶ್ನೆ ಉತ್ತರ | 
ಅ) | ರಾಯಚೂರು ಜಿಲ್ಲೆಯಲ್ಲಿ ಸೋಲಾರ್‌ | ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಸೌರ ಪಾರ್ಕ್‌ 
ವ ನ ನಿರ್ಮಾಣ ಮಾಡುವ ' ಪ್ರಸ್ತಾವನೆ ಪ್ರಸ್ತುತ ಇರುವುದಿಲ್ಲ. ಆದರೆ, 
ಪರ್ಕಾ o 
| ಪ್ರಮಗಳೇನು, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲ್ಲೂಕಿನಲ್ಲಿ 49 ಮೆ.ವ್ಯಾ ಸಾಮರ್ಥ್ಯದ 


ಒಂದು: ಖಾಸಗಿ ಸೌರ ಪಾರ್ಕ್‌ ಅನ್ನು Snchara Developers Put Ud., 
ರವರಿಗೆ ಹಂಚಿಕೆ ಮಾಡಲಾಗಿದ್ದು, ಯೋಜನೆಯನ್ನು ತಮ್ಮ'ಸ್ವಂತ ವೆಚ್ಚದಲ್ಲಿ 
ಅನುಷ್ಟಾನಗೊಳಿಸುವ ಜವಾಬ್ದಾರಿಯು ಅಭಿವೃದ್ಧಿದಾರರದ್ದೇ ಆಗಿದ್ದು, ಇದಕ್ಕೆ 
ಸರ್ಕಾರದಿಂದ ಯಾವುದೇ ಅನುದಾನ ಒದಗಿಸುವುದಿಲ್ಲ. 


ಪ್ರಸ್ತುತ ರಾಯಚೂರು ಜಿಲ್ಲೆಯಿಂದ 
ಸೋಲಾರ್‌ ಯೋಜನೆ ಮುಖಾಂತರ 
ಉತ್ಪತ್ತಿಯಾಗುತ್ತಿರುವ ವಿದ್ಯುತ್‌ 
ಪ್ರಮಾಣ ಎಷ್ಟು? 


ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ವಿವಿಧ ವರ್ಗಗಳಡಿ 262.375 
ಮೆ.ವ್ಯಾ - ನಷ್ಟು ಸಾಮರ್ಥ್ಯದ ಸೌರ ವಿದ್ಯುತ್‌ ಯೋಜನೆಗಳು 
ಅನುಷ್ಠಾನಗೊಂಡಿದ್ದು, ಇದರಲ್ಲಿ ವಿದ್ಯುತ್‌ ಸರಬರಾಜು ಕಂಪನಿಗಳು 
ಒಪ್ಪಂದ ಮಾಡಿಕೊಂಡಿರುವ ಸೌರ ಯೋಜನೆಗಳಿಂದ 2019-20ನೇ 
ಸಾಲಿನ ಜನವರಿ 2020ರ ಅಂತ್ಯಕ್ಕೆ ಖರೀದಿ ಮಾಡಿರುವ ವಿದ್ಯುತ್‌ 


ಪ್ರಮಾಣದ ವಿವರಗಳು ಕೆಳಕಂಡಂತಿವೆ:- 
ಖರೀದಿ ಮಾಡಿರುವ ವಿದ್ಯುತ್‌ ಪ್ರಮಾಣ 
ಕ್ರ. ಸಂ. | ಕೆಂಪನಿ ಹೆಸರು 
(ದ.ಲ.ಯೂ.ಗಳಲ್ಲಿ) ; 


ಬೆಸ್ಕಾಂ 9.53 


ಮೆಸ್ಕಾಂ 32.44 


| 
js 
Al 


4.28 


2.47 , 


67.72 


ಸಂಖ್ಯೆ: ಎನರ್ಜಿ 89 ಇಬಿಎಸ್‌ 2020 


(ಬಿ.ಎಸ್‌.ಯಡಿಯೂರಪ್ಪ) 5” 
ಮುಖ್ಯಮಂತ್ರಿ 


